ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 893(1110) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ಬೆಂಗಳೂರು ಉತ್ತರ ತಾಲ್ಲೂಕಿನಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾ.ಪಂ.ಗಳ ಸ್ಥಿರಾಸ್ತಿ 
ಅನಧಿಕೃತವಾಗಿ ನಿರ್ವಹಿಸುತಿರುವ ಬಗ್ಗೆ 


(ಅ) ಇ-ಸ್ವತ್ತು ವಿತರಣೆಯಲ್ಲಿ ತಾಲ್ಲೂಕು ಪಂಚಾಯತಿಯ ಪಾತ್ರವೇನು; 


(ಆ) ಸ್ಥಿರಾಸ್ಸಿಗಳಿಗೆ ಸಂಬಂಧಿಸಿದಂತೆ ಖಾತೆಗಳನ್ನು ನಿರ್ವಹಿಸಲು ತಾಲ್ಲೂಕು ಪಂಚಾಯತಿಗೆ 
ಅಧಿಕಾರವಿದೆಯೇ ; (ಸದರಿ ಕಾಯ್ದೆ/ಸುತ್ತೋಲೆಯ ಪ್ರತಿಯನ್ನು ನೀಡುವುದು) 


(ಇ) ಸರ್ಕಾರಿ ಸುತ್ತೋಲೆ ಸಂಖ್ಯೆ; ಗ್ರಾಆಪ:126:ಗ್ರಾಪ೦ಅ:2003 (ಭಾಗ-1), ದಿನಾ೦ಕ: 28-01- 
2004ರ ಪ್ರಕಾರ ಗ್ರಾಮ ಪಂಚಾಯತಿಗಳ ಸ್ಥಿರಾಸ್ತಿಗಳ ಖಾತೆ ನಿರ್ವಹಣೆಯಲ್ಲಿ ತಾಲ್ಲೂಕು 
ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಸ್ತಕ್ಷೇಪ ನಡೆಸಿದರೆ ಶಿಸ್ತು ಕ್ರಮ 
ಕೈಗೊಳ್ಳುವುದಾಗಿ ತಿಳಿಸಲಾಗಿದೆಯೇ ; ತಿಳಿಸಲಾಗಿದ್ದರೆ, ಸುತೋದೆಗೆ ವಿರುದ್ಧವಾಗಿ 
ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಮೇಲೆ ಸರ್ಕಾರ ಕೈಗೊಂಡ ಕ್ರಮವೇನು; 
ಕೈಗೊಳ್ಳದಿದ್ದಲ್ಲಿ, ಯಾವ ಕಾಲಮಿತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು; 


(ಈ) ಸದರಿ ತಾಲ್ಲೂಕಿನಲ್ಲಿ ನಿಗದಿತ ಕಾಲಮಿತಿಗಿಂತ ಹೆಚ್ಚ್‌ ಅವಧಿ ಕಳೆದರೂ ಖಾತೆ ಮಾಡದ 
ಪ್ರಕರಣಗಳೆಷ್ಟು ; ಅವಧಿ ಮುಗಿದರೂ ಖಾತೆ ಮಾಡದಿರಲು ಕಾರಣಗಳೇನು ; (ಪ್ರತಿ 
ಪ್ರಕರಣಕ್ಕೂ ಪ್ರತ್ಯೇಕವಾಗಿ ಕಾರಣಗಳನ್ನು ನೀಡುವುದು) 


(ಉ) ಸಕಾರಣವಿಲ್ಲದೆ ಇ-ಖಾತಾ ಅರ್ಜಿಗಳನ್ನು ತಡೆಹಿಡಿದ ಅಧಿಕಾರಿಗಳ ಮೇಲೆ ಕ್ರಮ 
ಕೈಗೊಳ್ಳಲಾಗಿದೆಯೇ ; ಕೈಗೊಳ್ಳದಿದ್ದಲ್ಲಿ, ಯಾವ ಕಾಲಮಿತಿಯಲ್ಲಿ ಕಮ ಕೈಗೊಳ್ಳಲಾಗುವುದು 
? 


